ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೩ 
Volume 153 


ಬೆಂಗಳೂರು, ಗುರುವಾರ, ಜುಲೈ ೨೬ , ೨೦೧೮ ( ಶ್ರಾವಣ ೪ , ಶಕ ವರ್ಷ ೧೯೪೦ ) 
Bengaluru , Thursday , July 26 , 2018 (Shravana 4 , Shaka Varsha 1940 ) 


ಸಂಚಿಕೆ ೩೦ 
Issue 30 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ , ಚಿತ್ರದುರ್ಗ ಜಿಲ್ಲೆ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ 
ಪರಿಹಾರ ಹಕ್ಕು, ಪುನರ್‌ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ( ದಿನಾಂಕ:01- 01 - 2014 ರಿಂದ ಜಾರಿಗೆ ಬಂದ ಅಧಿಸೂಚನೆ 

ಪ್ರಕಾರ) ರೊಂದಿಗೆ ಓದಲಾದ ಕಲಂ- 11(1) ರಲ್ಲಿ ಮಾಡಿದ. 

ಅಧಿಸೂಚನೆ 
ಸಂ: ವಿಭೂಸ್ವಾ/ ಭಮೇಯೋ /ಸಿಆರ್ - 11 / 2017- 18 , ದಿನಾಂಕ:07 -06 - 2018 
ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭದ್ರಾ ಮೇಲ್ದಂಡೆ 
ಯೋಜನೆಯಡಿಯಲ್ಲಿ ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ ಹೊಸದುರ್ಗ ತಾಲ್ಲೂಕಿನ ಚಿಕ್ಕಯಗಟಿ ಗ್ರಾಮದ 07 - 24 ಎಕರೆ/ ಗುಂಟೆ ಜಮೀನನ್ನು 
ಭದ್ರಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಈ ಕುರಿತು ಬೇಕಾಗುವುದೆಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಇವರಿಗೆ ಕಂಡು ಬಂದಿದೆ. 

ಈ ಮೂಲಕ ತಿಳಿಸುವುದೇನೆಂದರೆ, ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್‌ವಸತಿ ಮತ್ತು 
ಪುನರ್‌ನಿರ್ಮಾಣ ಕಾಯ್ದೆ -2013ರ ( ದಿನಾಂಕ:01- 01- 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ 
ಸಂ : ಕಂಇ:18 :ಆರ್. ಇ. ಹೆಚ್.2014 ದಿನಾಂಕ:06 -02 -2014 ರಂತೆ ಹೊಸ ಕಾಯ್ದೆ -2013ರ ಕಲಂ 11 ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30 ನೇ ಕಾಯ್ದೆ) 
ಸದರಿ ಕಾನೂನಿನ ಕಲಂ - 12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ರವರು ಈ ಮೂಲಕ 
ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಭದ್ರಾ ಮೇಲ್ದಂಡೆ ಯೋಜನೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ, ಚಿತ್ರದುರ್ಗ 
ಇವರಿಗೆ ನೀಡಲಾಗಿದೆ ಹಾಗೂ ಕಲಂ -43 ರ ಮೇರೆಗೆ ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಅಪರ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರಿಗೆ ನೀಡಲಾಗಿದೆ. 

ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು , ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ -2013 ರನ್ವಯ ಕಲಂ 
6( 2) ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಾಧೀನಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ ( Environmental Impact 
Assessment) ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪತ್ರದ ನಂ . ಜೆ - 12011 /7 /2009 -1ಎ1 Dated:05 - 01- 2010 ರ 
ನಡವಳಿಯಲ್ಲಿ ತೀರುವಳಿ (Environmental Clearance) ನೀಡಲಾಗಿರುತ್ತದೆ. ಹಾಗಾಗಿ ಸಾಮಾಜಿಕ ನಿರ್ಧರಣದ ಅಂಶ (Environmental Impact 
Assessment) ಈ ನೀರಾವರಿ ಯೋಜನೆಗೆ ಅನ್ವಯಿಸುವುದಿಲ್ಲವೆಂದು ಸ್ಪಷ್ಟಿಕರಿಸಿದೆ. 

2013 ರ ಕಾಯ್ದೆ ಕಲಂ -15(1) ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ- ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ 
ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು. ನಂತರ ಬಂದ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ವಿಲೇಗೆ ಹಾಕಲಾಗುವುದು. 


atadin 


= 


1 


(೩೦೩ ) 


೩೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೮ 


ಭಾಗ ೬ 


ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ - 2013ರ ಕಲಂ - 11 ( 4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕ ದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಿರುವ ಭೂಮಿಯನ್ನು ಒಪ್ಪಂದದ 
ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವ ಬದಲಾಯಿಸುವ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂಧಿಸಿದೆ. ತಹಯಾವುದೇ ಕ್ರಯ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ 
ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು 

ಜಿಲ್ಲಾಧಿಕಾರಿಗಳು 
ಭದ್ರಾ ಮೇಲ್ದಂಡೆ ಯೋಜನೆ 

ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ 

ಚಿತ್ರದುರ್ಗ 


ಹೋಬಳಿ: - ಕಸಬಾ 


ಜಿಲ್ಲೆ:- ಚಿತ್ರದುರ್ಗ 
ಚಕ್ಕುಬಂದಿ 


. 


ತಾಲ್ಲೂಕು: - ಹೊಸದುರ್ಗ 
( ಪಹಣೆಯಂತೆ) 

ವಿಸ್ತೀರ್ಣ 
ಎಕರೆ - 
ಗುಂಟೆ 


ಖಾತೆದಾರರ ಹೆಸರು 
( ಪಹಣೆಯಂತೆ) 
ಶ್ರೀ /ಶ್ರೀಮತಿ 


ಸಂ 


ಖಾತೆದಾರರ ಹೆಸರು 
ಶ್ರೀ /ಶ್ರೀಮತಿ 


(d 


ಹಿಸ್ಸಾ 


ತರಹ 


ಭೂಸ್ವಧೀನ 

ವಿವರ 
ವಿಸ್ತೀರ್ಣ 
ಎ - ಗುಂ 


ಷರಾ 


ಉತ್ತರ 


ದಕ್ಷಿಣ 


ಪೂರ್ವ 


ಪಶ್ಚಿಮ 


ನಂ | 


| 


_ 8 


9 


10 


- 


11 


12 


ಜಯ್ಯಮ್ಮ ಜಿ.ಎನ್ ಕೋಂ ಲೇಟ್" | ಜಯ್ಯಮ್ಮ ಜಿ.ಎನ್ ಕೋಂ ಲೇಟ್" 
ಆರ್.ತಿಮ್ಮಪ್ಪ 

ಆರ್.ತಿಮ್ಮಪ್ಪ 


_ 30 | 


1 


| 


2.29 


ಖುಷ್ಠಿ 


ರಿ . ಸ 32 


| 


ರಿ . ಸ 30 / 2 


ರಿ. ಸ 30 
ಉಳಿದ 
ಭಾಗ 


ರಿ . ಸ 30 / 
ಉಳಿದ ಭಾಗ 


0.17 


ಸಿದ್ರಾಮಪ್ಪ ಬಿನ್ ಹನುಮಂತಪ್ಪ 


ಸಿದ್ರಾಮಪ್ಪ ಬಿನ್ ಹನುಮಂತಪ್ಪ 


30 1 


2 


2 .27 


ಬಾಗಾಯ್ತು 


ರಿ . ಸ 30 
ಉಳಿದ ಭಾಗ 


ರಿ. ಸ 30 /3 


ರಿ.ಸ 30 /2 | ರಿ.ಸ 30 /2 


0. 17 


3pl 


1. 02 


ರಿ. ಸ 30 / 2 


ರಿ . ಸ 30 / 4 


ರಿ. ಸ 30 /3 | ರಿ . ಸ 30 / 3 


0 .14 


ಬಾಗಾಯ್ತು 
ಬಾಗಾಯ್ತು 


3p2 


0 . 23 


ರಿ. ಸ 30/2 | ರಿ.ಸ 30/4 


ರಿ. ಸ 30 /3 | 


ರಿ. ಸ 30 / 3 


0 . 03 


- 2.32 


ಖುಷ್ಠಿ 


ರಿ. ಸ 30 / 3 


| 


ರಿ . ಸ 30 /5 


| ರಿ.ಸ 30 / 4 | ರಿ.ಸ 30/4 
| 


0.17 


223 


ಖುಷಿ 


ರಿ . ಸ 30 / 4 


| ನಾಲಾ 


ರಿ. ಸ 30 /5 | ರಿ. ಸ 30 /5 


ಈಶ್ವರಪ್ಪ ಬಿನ್ ಕರಿಯಪ್ಪ | ಈಶ್ವರಪ್ಪ ಬಿನ್ ಕರಿಯಪ್ಪ | 30 | 
| ಶಿವಮೂರ್ತಪ್ಪ ಬಿನ್ ಕರಿಯಪ್ಪ | ಶಿವಮೂರ್ತಪ್ಪ ಬಿನ್ ಕರಿಯಪ್ಪ | 30 | 

ಜಯಪ್ಪ ಬಿನ್ ಲೇಟ್" ಜಯಪ್ಪ ಬಿನ್ ಲೇಟ್" 
ಮೂಢಗಿರಿಯಪ್ಪ 

ಮೂಢಗಿರಿಯಪ್ಪ 
ಲಿಂಗರಾಜು ಬಿನ್ ಲೇಟ್" ಗಂಗಪ್ಪ | ಲಿಂಗರಾಜು ಬಿನ್ ಲೇಟ್" ಗಂಗಪ್ಪ | 
ಸುಶೀಲಮ್ಮ ಕೋಂ 

ಸುಶೀಲಮ್ಮ ಕೋಂ ಆರ್‌. ಚನ್ನಬಸಪ್ಪ 
ಆರ್. ಚನ್ನಬಸಪ್ಪ 
ಆರ್. ಕುಮಾರಸ್ವಾಮಿ ಬಿನ್ 

ಆರ್. ಕುಮಾರಸ್ವಾಮಿ ಬಿನ್ ರಂಗಪ್ಪ | 
| ರಂಗಪ್ಪ ಸುಶೀಲಮ್ಮ ಕೋಂ 

1 32 | 
ಸುಶೀಲಮ್ಮ ಕೋಂ ಆರ್‌. ಚನ್ನಬಸಪ್ಪ 
ಆರ್. ಚನ್ನಬಸಪ್ಪ 


0. 05 


0.11 


ಖುಷಿ 


ರಿ. ಸ 33 


ರಿ . ಸ 324 


( ರಿ.ಸ 32 /2 | ರಿ.ಸ 32/2 


0 . 02 


_ 8 


2 


| | 10.25 


ಖುಷ್ಠಿ 


ರಿ. ಸ 33 


| ರಿ. ಸ 321 | ರಿ. ಸ 32 /2 | ರಿ . ಸ 32 /2 


1. 23 


RNI. No. KARBIL / 2001/47147 POSTAL REGN . No. RNP /KABGS / 2202/ 2017 - 19 
Licensed to post without prepayment WPP No . 297 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೨೬ , ೨೦೧೮ 


೩೦೫ 


- 


3 


8 


9 


. 


10 


12 


4 . 00 


ಖುಷಿ 


ರಿ . ಸ 32A 


| 


ರಿ . ಸ 32 / 4 


ರಿ. ಸ 32 /3 | ರಿ . ಸ 32 /3 


0 .19 


10 | 


4 


| 


6. 12 


| 


ಖುಷಿ 


| ರಿ.ಸ 32 /3 | ರಿ. ಸ 15 & 30 | ರಿ. ಸ 32 /4 | ರಿ.ಸ 32 /4 | 


1.05 


ಈಶ್ವರಪ್ಪ ಬಿನ್ ರಂಗಪ್ಪ ಈಶ್ವರಪ್ಪ ಬಿನ್ ರಂಗಪ್ಪ 
ಆರ್ . ಕರಿಬಸಪ್ಪ ಬಿನ್ ರಂಗಪ್ಪ | ಆರ್‌. ಕರಿಬಸಪ್ಪ ಬಿನ್ ರಂಗಪ್ಪ ] 32 | 
ಎಂ , ಪ್ರಕಾಶ್ ಬಿನ್ ಕೆ 

ಎಂ , ಪ್ರಕಾಶ್ ಬಿನ್ ಕೆ ಮಹೇಶ್ವರಪ್ಪ 
ಮಹೇಶ್ವರಪ್ಪ 

ಸಿ. ಉಮೇಶ ಬಿನ್ ಚನ್ನಬಸಪ್ಪ 
ಸಿ. ಉಮೇಶ ಬಿನ್ ಚನ್ನಬಸಪ್ಪ 

ಜಿ. ರುದ್ರಪ್ಪ ಬಿನ್ ಗಂಗಪ್ಪ 
ಜಿ . ರುದ್ರಪ್ಪ ಬಿನ್ ಗಂಗಪ್ಪ 

ಪರಮೇಶ್ವರಪ್ಪ ಬಿನ್ 
ಪರಮೇಶ್ವರಪ್ಪ ಬಿನ್ 

33 | 

ಬೊಮ್ಮಲಿಂಗಪ್ಪ 
ಬೊಮ್ಮಲಿಂಗಪ್ಪ 

ಸಿ.ಎಸ್ , ಮೀನಾಕ್ಷಮ್ಮ ಕೋಂ ಕೆ. 
ಸಿ.ಎಸ್. ಮೀನಾಕ್ಷಮ್ಮ ಕೋಂ ಕೆ 

ನಂಜುಂಡಪ್ಪ 
ನಂಜುಂಡಪ್ಪ 

ಕಮಲಮ್ಮ ಕೋಂ ಬಸವರಾಜಪ್ಪ 
ಕಮಲಮ್ಮ ಕೋಂ ಬಸವರಾಜಪ್ಪ 
ಬಿ . ಸಿದ್ದರಾಮಯ್ಯ ಬಿನ್ ಲೇಟ್ | ಬಿ . ಸಿದ್ದರಾಮಯ್ಯ ಬಿನ್ ಲೇಟ್ 

_ 34 | 
ಬಸಪ್ಪ 

ಬಸಪ್ಪ 


ಚನ್ನಸಮುದ್ರ 


11 


| 


8.36 


| 


ಖುಷ್ಠಿ | 


ರಿಸ ನಂ 
33 / 2 


ರಿಸ ನಂ 
33 ರ 
ಉಳಿಕೆ 


ರಿಸ ನಂ 33 
ರ ಉಳಿಕೆ 


2 .16 


ಗಡಿ 


12 


1 


| 5 .30 | 


ಬೊಮ್ಮನಹಳ್ಳಿ 
ಖುಷ್ಠಿ | 

ಗಡಿ 


ರಿ. ಸ 33 


| 


ರಿ . ಸ 33 


0 .06 


ಒಟ್ಟು 


7 - 24 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
ಭದ್ರಾ ಮೇಲ್ದಂಡೆ ಯೋಜನೆ 

ಚಿತ್ರದುರ್ಗ 


ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 
ಚಿತ್ರದುರ್ಗ 


PR - 65 
SC - 50 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


